tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 556 (601) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಐ.ಎಂ.ಎ. ಹಗರಣದಲ್ಲಿ ಭಾಗಿಯಾದ ಐ. ಪಿ. ಎಸ್‌. ಅಧಿಕಾರಿಗಳ ಕುರಿತು 


(ಅ) ಐ. ಎಂ. ಎ. ಹಗರಣದಲ್ಲಿ ಐ. ಪಿ. ಎಸ್‌. ಅಧಿಕಾರಿಗಳು 20 ಕೋಟಿಗೂ ಅಧಿಕ ಹಣ 
ಪಡೆದಿರುವುದಾಗಿ ಸಿ.ಬಿ.ಐ. ಚಾರ್ಜುಶೀಟ್‌ನಲ್ಲಿ ದಾಖಲಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಸದರಿ ಆರೋಪದ ಬಗ್ಗೆ ಲೋಕಾಯುಕ್ತ, ಎ.ಸಿ.ಬಿ. ಇಡಿ, ಇನ್‌ಕಮ್‌ ಟ್ಯಾಕ್ಸ್‌ 
ವಿಬಾಗಗಳಿಗೆ ಮಾಹಿತಿ ನೀಡಲಾಗಿದೆಯೇ; ಇಲ್ಲವಾದಲ್ಲಿ ಕಾರಣವೇನು; 


(ಇ) ಕೇವಲ ಭ್ರಷ್ಠಾಚಾರದ ಆರೋಪದ ಕಾರಣಕ್ಕಾಗಿ ರಾಜಕಾರಣಿಗಳು ರಾಜೀನಾಮೆ ನೀಡಿ 
ಜೈಲಿಗೆ ಹೋಗಿರುವಾಗ ಐ. ಪಿ. ಎಸ್‌. ಅಧಿಕಾರಿಗಳನ್ನು ಬಂಧಿಸದಿರಲು ಕಾರಣವೇನು; 


(ಈ) ಐ. ಎಂ. ಎ. ಹಗರಣಕ್ಕೆ ಸಂಬಂಧಿಸಿದಂತೆ 1000 ಪ್ರಟಗಳ ಚಾರ್ಜ್‌ಶೀಟ್‌ ದಾಖಲಾದರೂ 
ಐ. ಪಿ. ಎಸ್‌. ಅಧಿಕಾರಿಗಳಿಗೆ ಯಾರ ಒತ್ತಡದಲ್ಲಿ ಪೋಸ್ಕಿಂಗ್‌ ನೀಡಲಾಗಿದೆ; ಐ.ಪಿ.ಎಸ್‌. 
ಅಧಿಕಾರಿಗಳ ಮೇಲೆ ಭ್ರಷ್ಠಾಚಾರದ ಆರೋಪ ಇರುವ ಕುರಿತು ಕೇಂದ್ರ ಸರ್ಕಾರಕ್ಕ 
ಅಮಾನತ್ತಿಗೆ ಅನುಮತಿ ಕೋರಿ ಯಾವಾಗ ಪತ್ರ ಬರೆಯಲಾಗಿದೆಯೇ; ಇಲ್ಲವಾದಲ್ಲಿ 
ಕಾರಣವೇನು; 


(ಉ) ನ್ಯಾಯಾಲಯಕ್ಕೆ ಚಾರ್ಜುಶೀಟ್‌ ದಾಖಲಾದ ಸರ್ಕಾರಿ ನೌಕರರ ಮೇಲೆ ಸಾಮಾನ್ಯವಾಗಿ 
ಕೈಗೊಳ್ಳುವ ಕ್ರಮಗಳೇನು; ಹಾಗೂ ಈ ಕುರಿತು ಇರುವ ನಿಯಮಗಳೇನು? 


